ಲಿಖಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತ್ತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ 19ನೇ ಜುಲೈ, 2019 
ಬಿ.ಎಂ.ಆರ್‌.ಸಿ.ಎಲ್‌ ನೌಕರರ ಬಡ್ತಿ ಕುರಿತು 
ಶ್ರೀ ಆರ್‌. ಚೌಡರೆಡ್ಡಿ ತೂಪಲ್ಲಿ (ಪದವೀಧರರ ಕ್ಷೇತ್ರದಿಂದ ಚುನಾಯಿತರಾದವರು):- 
371 (598) ಮಾನ್ಯ ಉಪ ಮುಖ್ಯಮಂತ್ರಿಯವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 
(ಅ) ಬೆಂಗಳೂರು ಮೆಟ್ರೋ ರೈಲು ನಿಗಮ (ಬಿ.ಎಂ.ಆರ್‌.ಸಿ.ಎಲ್‌)ದಲ್ಲಿ ಹಾಲಿ ಕೆಲಸ ನಿರ್ವಹಿಸುತ್ತಿರುವ ಖಾಯಂ ಉದ್ಯೋಗಿಗಳು 


ಎಷ್ಟು ; (ಉದ್ಯೋಗಿಗಳ ಹೆಸರು, ಖಾಯಂ ವಿಳಾಸ, ಹುದ್ದೆಯ ಪದನಾಮ, ಜಾತಿ ಪ್ರವರ್ಗ ಒಳಗೊಂಡಂತೆ ವೃಂದವಾರು 
ಜ್ಯೇಷ್ಟತಾ ಪಟ್ಟಿಯೊಡನೆ ವಿವರವಾದ ಮಾಹಿತಿ ನೀಡುವುದು) 


(ಆ) ಸದರಿ ನೌಕರರ ಮುಂಬಡ್ತಿಗೆ ಜೇಷ್ಠತೆಯನ್ನು ಪರಿಗಣಿಸದೆ ಆಂತರಿಕ ಸ್ಪರ್ಧಾತ್ಮಕ ಪರೀಕ್ಷೆ ಇಟ್ಟಿರುವುದು ಸರಿಯೇ ; 
(ಇ) ಬಿ.ಎಂ.ಆರ್‌.ಸಿ.ಎಲ್‌ ಸಂಸ್ಥೆಯು ನೇಮಕಾತಿಗೆ ಕರ್ನಾಟಕ ಸರ್ಕಾರದ ಮಿಸಲಾತಿ ನಿಯಮಗಳನ್ನು ಮಾತ್ರ ಪಾಲಿಸಿ 
ಮುಂಬಡ್ತಿಗೆ ನಿಯಮಗಳನ್ನು ಪಾಲಿಸದಿರಲು ಕಾರಣಗಳೇನು ; 


(ಈ) ಸರ್ಕಾರ ಹಾಗೂ ಸರ್ಕಾರದ ಇತರೆ ನಿಗಮಗಳು ಮುಂಬಡ್ತಿಗೆ ಜೇಷ್ಠತೆಯನ್ನು ಪಾಲಿಸುವಾಗ ಬಿ.ಎಂ.ಆರ್‌.ಸಿ.ಎಲ್‌ 
ಸಂಸ್ಥೆಯವರು ಪರೀಕ್ಷೆ ಇಟ್ಟು Pick and hಂಂse ಮಾರ್ಗ ಅನುಸರಿಸುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ; 


(ಉ) ಈ ತಾರತಮ್ಯವನ್ನು ಸರ್ಕಾರ ಯಾವ ಕಾಲಮಿತಿಯೊಳಗೆ ಬಗೆಹರಿಸಿ ಹಾಲಿ ಇರುವ ನೌಕರರಿಗೆ ಮುಂಬಡ್ತಿ 
ನೀಡಲಾಗುವುದು? 


